ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ರಾಜ್ಯದಲ್ಲಿ ಕೋವಿಡ್‌ ನಿಯಂತ್ರಣಕ್ಕಾಗಿ ಕೈಗೊಂಡ ಮೂಲಭೂತ ಅವಶ್ಯಕ ಕ್ರಮಗಳ ಬಗ್ಗೆ 
ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತು) - 


756 (949) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌-19 ನಿಯಂತ್ರಣಕ್ಕಾಗಿ 01/03/2020ರ ನಂತರ ಆರೋಗ್ಯ ಇಲಾಖೆಯಲ್ಲಿ ನೇಮಕ 
ಮಾಡಿಕೊಂಡ ತಾತ್ಕಾಲಿಕ ಗುತ್ತಿಗೆಯಾಧಾರಿತ ವೈದ್ಯ ಮತ್ತು ವೈದ್ಯಕೇತರ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; 
(ಹುದ್ದೆ ಮತ್ತು ಜಿಲ್ಲಾವಾರು ಮಾಹಿತಿಯನ್ನು ನೀಡುವುದು) 


(ಆ) ಕೋವಿಡ್‌-19ರ ನಿಯಂತ್ರಣಕ್ಕಾಗಿ ಲಾಕ್‌ಡೌನ್‌ ಜಾರಿಗೆ ಬರುವ ಪೂರ್ವದಲ್ಲಿ ರಾಜ್ಯದಲ್ಲಿರುವ 
ವೆಂಟೆಲೇಟಿರ್‌ (Ventilator ಗಳ ಸಂಖ್ಯೆ ಎಷ್ಟು ; ಕೋವಿಡ್‌ 19ರ ನಿಯಂತ್ರಣಕ್ಕಾಗಿ ಖರೀದಿಸಲಾದ 
ವೆಂಟೆಲೇಟಿರ್‌ (ಳeಗitಂr) ಗಳ ಸಂಖ್ಯೆ ಎಷ್ಟು ; ಅವುಗಳ ಖರೀದಿಗೆ ಮಾಡಲಾದ ವೆಚ್ಚವೆಷ್ಟು ; ಈಗ 
ರಾಜ್ಯದಲ್ಲಿರುವ ವೆಂಟಿಲೇಟರ್‌ (ಳeಗttor) ಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮಾಹಿತಿಯನ್ನು 
ನೀಡುವುದು) 


(ಇ) ಮಾರುಕಟ್ಟೆಯಲ್ಲಿ ಕೋವಿಡ್‌ ನಿಯಂತಿಸುವಲ್ಲಿ ಖರೀದಿಸಲಾಗುತಿರುವ ಮಾಸ್ಕ್‌ ಮುಖ ಕವಚ (Face 
shield) ಗಸ್‌, ಪಿ.ಪಿ.ಇ ಕಿಟ್‌, ಸ್ಯಾನಿಟೈಸರ,ಳು ದುಬಾರಿ ಮತ್ತು ಕಳಪೆ ಮಟ್ಟದಲ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಈ ವಸ್ತುಗಳಿಗೆ ಇಲಾಖೆಯಿಂದ ಶಿಫಾರಸು ಮಾಡಲಾದ ನಿರ್ಧಿಷ್ಠ ಪಡಿಸಿದ 
ಗುಣಮಟ್ಟ ಮತ್ತು ಪ್ರಮಾಣಿತ ಬೆಲೆ ಯಾವುದು? (ಆದೇಶದ ಪ್ರತಿ ಒದಗಿಸುವುದು) 


